ನಮ್ಮ ಕೆರೆಗಳ ರಕ್ಷಣೆ | ತರಗತಿಯೊಳಗೆ ಒಂದು ಸಂವಾದ 


ಅಂಜು ದಾಸ್‌ ಮಾಣಿಕ್‌ಪುರಿ 


ಕೊಠಾರಿ ಆಯೋಗದಿಂದ (Kothari Commission) &ಹಿಡಿದು 
ಹೊಸ ಶಿಕ್ಷಣ ನಿೀತಿಯ (New Education Policy - NEP) ತನಕ 
ಅನೇಕ ನೀತಿಗಳು ಮೂಲಭೂತ ಶಿಕ್ಷಣವನ್ನು ಪರಿಸರ ಮತ್ತು 
ಜನರ ಬದುಕಿನ ಅಗತ್ಯತೆಗಳು ಹಾಗೂ ಆಕಾಂಕ್ಷೆಗಳೊಂದಿಗೆ 
ಬೆಸೆಯಬೇಕು ಎಂದು ಶಿಫಾರಸ್ತು ಮಾಡಿವೆ. ಪರಿಸರ ಕುರಿತು 
ಚಿಂತಿಸಲು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಲು 
ಮಕ್ಕಳನ್ನು ತರಬೇತುಗೊಳಸುವಲ್ಲ ಶಿಕ್ಷಕರು ಮಹತ್ವದ ಪಾತ್ರ 
ವಹಿಸುತ್ತಾರೆ. ಪರಿಸರ ಕುರಿತ ಸಾಕ್ಷರತೆ ಹಾಗೂ ಇದನ್ನು 
ಉತ್ತೇಜಸುವ ಶಿಕ್ಷಕರ ಪ್ರಯತ್ನಗಳು ಒಗ್ಗೂಡಿದಾಗ ಇದು 
ಪರಿಸರದ ಬಣ್ಣೆ ಜಾಗೃತಿಯನ್ನು ಹೆಚ್ಚಿಸುವ ಸಂವಾದ ನಡೆಸಲು 
ಅವಕಾಶಗಳನ್ನು ಕಲ್ತಸುತ್ತದೆ. 


ಸರ್ಕಾರಿ ಶಾಲೆಗಳಲ್ಲ ಉತ್ತಮ ಶಿಕ್ಷಣವನ್ನು ಖಾತ್ರಿಪಡಿಸಲು 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ, ಶಿಕ್ಷಕರೊಂದಿಗೆ ನಿಕಟವಾಗಿ 
ಕೆಲಸ ಮಾಡುತ್ತಿದೆ. ಮಕ್ನಳು ಉತ್ತಮ ಕಅಕಾ ಫಅತಾಂಶಗಳನ್ನು 
ಸಾಧಿಸುವಂತಾಗಲು ಫೌಂಡೇಷನ್‌ನ ಸದಸ್ಯರು ತರಗತಿಗಳಲ್ಲ 
ಶಿಕ್ಷಕರೊಂದಿಗೆ ಸೇರಿ ಸಹ ಬೋಧನೆ ಮಾಡುತ್ತಿದ್ದಾರೆ. ಈ 
ಹಿನ್ನೆಲೆಯಲ್ಲ ಪರಿಸರ ಸಾಕ್ಷರತೆಯ ಬಣ್ಣೆ ಅರಿವು ಮೂಡಿಸುವ 
ಪ್ರಯತ್ನಪೊಂದನ್ನು ನಡೆಸಲಾಲಯುತು. ಆ ಅನುಭವನ್ನು ನಾನಿಲ್ಪ 
ಹಂಚಿಕೊಳ್ಳುತ್ತಿದ್ದೇನೆ. 


ಪರಿಸರ ಸಾಕ್ಷರತೆಯನ್ನು ಉತ್ತೇಜಿಸುವುದು 


ನನ್ನ ಈ ಪ್ರಯತ್ನದ ಹಿಂದಿನ ಉದ್ದೇಶವು. ಮಕ್ಕಆಗೆ ಅವರ 
ಸುತ್ತಅನ ಪ್ರಪಂಚದೊಂದಿಗೆ ಸಂವಾದ ನಡೆಸಲು ಅವಕಾಶ 
ಮಾಡಿಕೊಡುವುದಾಗಿತ್ತು. ಹೀಗೆ ಮಾಡಲು. ಮಕ್ಕಳು ತಮ್ಮ 
ಸುತ್ತಮುತ್ತ ಏನಾಗುತ್ತಿದೆ ಎಂಬುದರ ಅವಲೋಕನ, ದಾಖಲೆ 
ಮತ್ತು ಪರ್ಯಾಲೋಚನೆ ಮಾಡುವುದು ಅವಶ್ಯವಾಗಿತ್ತು. ಇದರ 
ನಂತರ, ಈ ಅವಲೋಕನಗಳ ಹಿಂದಿನ ಸಂಭಾವ್ಯ ಕಾರಣಗಳ 
ಕುರಿತು ಪರ್ಯಾಲೋಚನೆ ನಡೆಸಬೇಕು; ಕಾರಣಗಳನ್ನು 
ಪರಿಶೀಅಸುವ ವಿಧಾನಗಳನ್ನು ಕಅಯಬೇಕು; ಕಾರಣಗಳು 
ಮತ್ತು ಘಟನೆಗಳ ನಡುವೆ ಏನಾದರೂ ಸಂಬಂಧ ಇದೆಯೇ 
ಎಂಬುದನ್ನು ಚರ್ಚಿಸಬೇಕು; ಆ ಬಳಕ ಪರಿಸ್ಥಿತಿಯನ್ನು 
ಸುಧಾರಿಸುವುದಕ್ಕಾಗಿ ಕ್ರಿಯಾಶೀಲವಾಗಿ ಮತ್ತು 
ಸೂಕ್ಷ್ಮತೆಯಿಂದ ಪರಿಹಾರಗಳನ್ನು ಕಂಡುಹಿಡಿಯಬೇಕು. 
ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಮ್ಮ ನೈಸರ್ಗಿಕ ಪರಿಸರವನ್ನು 
ಉತ್ತಮಪಡಿಸಲು ಹಾಗೂ ಸುರಕ್ಷಿತವಾಗಿಡಲು ಮಕ್ಕಆಗೂ 
ಅವಕಾಶ ನೀಡಬೇಕು. 


ಇ 
5 
BR 


ಸನ್ನಿವೇಶಗಳು, ಸಂವಾದಗಳು ಮತ್ತು ಕಾರ್ಯಗಳು 


ನಾನು ಶಿಕ್ಷಕರೊಬ್ಬರೊಂದಿಗೆ ಪರಿಸರ ಸಾಕ್ಷರತೆಯ ಬಣ್ಣೆ 
ಯೋಜನೆ ರೂಪಿಸುವಾಗ, ಛತ್ತೀಸ್‌ಗಢದ ಜಲ ಮೂಲಗಳ ಬಧ್ಣೆ 
ಸುದ್ದಿ ಪತ್ರಿಕೆಯೊಂದರಲ್ಲ ಓದುತ್ತಿದ್ದೆ. ಆ ದತ್ತಾಂಶದ ಪ್ರಕಾರ 
ರಾಜ್ಯದ ವಿವಿಧ ಜಲ್ಲೆಗಳಲ್ಲ 2೦೦೦ನೇ ಇಸವಿಯಲ್ಲ 2.79 ಲಕ್ಷ 
ಕೊಳಗಳದ್ದವು. ಆದರೆ ೭೦೭೦ರ ಹೊತ್ತಿಗೆ ಈ ಸಂಖ್ಯೆಯು 1.34 
ಲಕ್ಷಕ್ಕೆ ಇಳದಿತ್ತು. ಕೊಳಗಳ ಜೊತೆಗೆ ಕೆರೆಗಳ ಸಂಖ್ಯೆಯೂ 
ಇಳದಿತ್ತು. 


ನೀರಿನ ಸಂರಕ್ಷಣೆಯಲ್ಲ ಕೊಳಗಳು, ಕಾಲುವೆಗಳು ಮತ್ತು 
ಕೆರೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎನ್ನುವುದು ಎಲ್ಲರಿಗೂ 
ಗೊತ್ತಿರುವ ವಿಚಾರ. ಈ ಜಲಮೂಲಗಳ ಇಳಕೆ ಅಥವಾ 
ಕಣ್ಣರೆಯ ಕಾರಣ ಅನೇಕ ಸ್ಥಳಗಳಲ್ಲ ಅಂತರ್ಜಲದ ಮಟ್ಟ 
ವಿಪರೀತವಾಗಿ ಕುಸಿದಿದೆ. ಇದರ ಪರಿಣಾಮವಾಗಿ ರಾಜ್ಯದಲ್ಲ 
ಅನೇಕ ಬಾವಿಗಳು ಮತ್ತು ಕೈ ಪಂಪುಗಳು ಮತ್ತು 
'ಪಟ್ದಾನ್‌'(ಪುರಸಭೆಯ ಜಲ ಮೂಲ) ಇತ್ಯಾದಿ ವಿವಿಧ ಜಲ 
ಮೂಲಗಳು ಬತ್ತಿ ಹೋಗಿವೆ. ಹೀಗಾಗಿ ಇಲ್ಲ ನಿರಂತರವಾಗಿ 
ನೀರಿನ ಕೊರತೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. 


ನಾನು ಭೇಟ ನೀಡಿದ ಶಾಲೆಗಳ ಪರಿಸರವನ್ನು ಗಮನಿಸಿದಾಗ. 
ಅ ಸೀರು ಸುಲಭವಾಗಿ ದೊರೆಯುತ್ತಿಲ್ಲ ಎಂಬುದು ನನಗೆ 
ತಿಆಯುತು. ಸರ್ಕಾರವು ಅಳವಡಿಸಿದ ನಲ್ಲಗಕಲ್ಲ ನಿರ್ದಿಷ್ಟ 
ಸಮಯದಲ್ಲ ಮಾತ್ರವೇ ನೀರು ಬರುತ್ತದೆ. ಆ ಸಮಯದಲ್ಲ 
ಯಾರಾದರೂ ನೀರು ಹಿಡಿದು ತುಂಜಕೊಳ್ಳದಿದ್ದರೆ ಅವರಿಗೆ 
ನೀರು ಸಿಗಲಾರದು, ವಿಶೇಷವಾಗಿ ಕುಡಿಯುವ ನೀರು 
ಇಲ್ಲದಂತಾಗುತ್ತದೆ. ಬೇಸಿಗೆ ಕಾಲದಲ್ಲ ಈ ಪರಿಸ್ಥಿತಿ ಇನ್ನೂ 
ಹದಗೆಡುತ್ತದೆ ಹಾಗೂ ನೀರಿನ ಸರಬರಾಜಗಾಗಿ ಜನರು ನೀರಿನ 
ಲ್ಯಾಂಕರ್‌ಗಳನ್ನು ಅವಲಂಜಸಬೇಕಾಗುತ್ತದೆ. ಹೀಗಾಗಿ 
ಮೇಲಅನ ಸನ್ನಿವೇಶ ಮತ್ತು ಪರಿಸರ ಕುರಿತ ಸಾಕ್ಷರತೆಯನ್ನು 
ಮೂಲಭೂತ ಶಿಕ್ಷಣದೊಂದಿಗೆ ಸಂಯೋಜಸಲು ನಾನು 
ನಿರ್ಧರಿಸಿದೆ. ಐದನೇ ತರಗತಿಯ ೭27 ಮಕ್ಕಳೊಂದಿಗೆ ನನ್ನ 
ಕೆಲಸವನ್ನು ಪ್ರಾರಂಭಸಿದೆ. ನನ್ನ ಯೋಜನೆಯ ಪ್ರಧಾನ ವಸ್ತುವು 
ಜಲಮೂಲಗಳ, ವಿಶೇಷವಾಗಿ ಕೊಳಗಳ ಕೊರತೆ ಆಗಿತ್ತು. 


ಈ ಭೇಟಯ ವೇಳೆ ಒಂದಷ್ಟು ಆಸಕ್ತಿಕರ ವಿಚಾರಗಳು 
ಘಟಸಿದವು. ಪ್ರತಿ ವರ್ಷದಂತೆ ಮಕ್ಕಳು ಅಂತಿಮ ಪರೀಕ್ಷೆಗಳ 
ನಂತರ ತಮ್ಮ ಸಂಬಂಧಿಕರ ಮನೆಗೆ ಭೇಟ ನೀಡಲು ಯೋಜನೆ 
ರೂಪಿಸುತ್ತಿದ್ದರು. ಅವರಲ್ಲ ಹೆಚ್ಚಿನವರು ಸೋದರ ಮಾವನ 


A 2°] 


ಮನೆಗೆ ಹೋಗುವವರಿದ್ದರು. ಹೀಗಾಗಿ ನಾನು ಈ ಕೆಳಗಿನ 
ಮೂರು ಪ್ರಶ್ನೆಗಳನ್ನು ಕೇಳದೆ: 


1 ಮಕ್ಕಕೇ ಈ ಬೇಸಿಗೆ 
ಹೋಗುತ್ತೀರಿ? 

2. ನಿಮಗೆ ಯಾವ ಚಟುವಟಕೆ ಹೆಚ್ಚು ಇಷ್ಟ? 

3. ಇಲ್ಲಯ ತನಕ ನೀವು ಎಷ್ಟು ಸಲ ಅಲ್ಪಗೆ ಹೋಗಿದ್ದೀರಿ? 
ಯಾವ ರೀತಿಯ ಬದಲಾವಣಿಗಳನ್ನು ನೀವು 
ಗಮನಿಸಿದ್ದೀರಿ? ಸುಮಾರು ನಾಲ್ಗು ತರಗತಿ ಅವಧಿಯವರೆಗೆ 
ಸಾಗಿದ ಚರ್ಚೆಯ ಕೆಲವೊಂದು ಆಯ್ದ ಭಾಗಗಳು ಇಲ್ಲವೆ. 


ರಜೆಯ ನೀವೆಲ್ಲ ಎಲ್ಲಿಗೆ 


ನನ್ನ ಪ್ರಶ್ನೆ : 


ಹೋಗುತ್ತೀರಿ? 


ಈಗ ಬೇಸಿಗೆ ರಜೆ. ನೀವೆಲ್ಲರೂ ಎಲ್ಲಿಗೆ 


ಕೆಲವು ಮಕ್ಕಳು ಅವರ ಹಳ್ಳಿಗೆ ಅಥವಾ ಅವರ ಸಂಬಂಧಿಕರ 
ಮನೆಗಳಗೆ ಹೋಗುವುದಾಗಿ ಹೇಆದರು. ಕೆಲವು ಮಕ್ಕಳು 
ಸೋದರ ಮಾವನ ಊರಿಗೆ ಹೋಗುವುದಾಗಿ ಹೇಳಆದರು. ಇನ್ನು 
ಕೆಲವರು ಯಾರೋ ಸಂಬಂಧಿಕರ ಮದುವೆಗೆ ಹೋಗುವುದಾಗಿ 
ಹೇಳದರೆ,  ಉಳದವರು ತಾವು ಎಲ್ಲಗೂ ಹೋಗುವುದಿಲ್ಲ 
ಎಂದರು. 


ನಾನು ಕೇಳದೆ: ಒಳ್ಳೆಯದು! ನೀವು ಹೋಗಲರುವ ಊರುಗಳು 
ಯಾವುವು? 


ಮಕ್ಕಳು ಜಾಮ್ಹಾಂವ್‌, ಸಂಕರ, ಧಮ್‌ತರಿ. ಪಹಂದ ಮತ್ತು 
ಭೂತಾಆ ಸೇರಿದಂತೆ ಅನೇಕ ಸ್ಥಳಗಳ ಹೆಸರುಗಳನ್ನು 
ಹೇಳಆದರು. 


ನಾನು ಕೇಳದೆ: ನೀವು ಪ್ರತಿ ವರ್ಷ ಅಲ್ಲಗೆ ಹೋಗುತ್ತೀರಾ? 
ಅಲ್ಲಗೆ ಹೋದಾಗ ನೀವು ಏನು ಮಾಡುತ್ತೀರಿ? 


ಮಕ್ಕಳು ಅವರ  ಚಟುವಟಕೆಗಳನ್ನು ಕುತೂಹಲದಿಂದ 
ವಿವರಿಸಿದರು - ಆಟವಾಡುವುದು, ಹಸುವಿನ ತಾಜಾ ಹಾಲನ್ನು 
ಕುಡಿಯುವುದು, ಅಜ್ಜ ಮನೆಯಲ್ಲ ಮಾಡಿದ ವಿವಿಧ ಬಗೆಯ 
ತಿಂಡಿ ತಿನಿಸುಗಳನ್ನು ಸವಿಯುವುದು ಮತ್ತು ಕೊಳಗಳಲ್ಲ 
ಸ್ಥಾನ ಮಾಡುವುದು ಹಾಗೂ ಠಜಾಡುವುದು. ಅವರ ಮನೆಗಳ 
ಪಕ್ಕದಲ್ಲ ಎಲ್ಲೂ ಈಜಾಡಲು ಜಾಗವಿಲ್ಲ. ಆದರೆ ಹಳ್ಳಯಲ್ಲ 
ಶಜಾಡಲು ಮಾತ್ರವಲ್ಲದೆ ಬೆಕಣ್ಣೆ ಮತ್ತು ಸಂಜೆಯ ವೇಳೆ 
ಸ್ನಾನವನ್ನು ಸಹ ಮಾಡಬಹುದು ಎಂದು ಅವರು ತಿಆಸಿದರು. 
ನಾನು ಹೇಳದೆ: ವಾಹ್‌, ಎಂಥಾ ಮಜ! ಹಾಗಾದರೆ ನೀವು ಅಲ್ಲ 
ನಿಜಕ್ಸೂ ಸಾಕಷ್ಟು ಮೋಜು ಮಾಡ್ತೀರಾ. ನಿಮ್ಮ ಹಾಗೆಯೇ ನಾನು 
ಸಹ ನನ್ನ ರಜಾ ದಿನಗಳಲ್ಲ ಜಲಾಸ್ಸುರದಲ್ಲರುವ ನನ್ನ ಅಜ್ಜ 
ಮನೆಗೆ ಹೋಗುತ್ತಿದ್ದೆ. ಅಜ್ಜ ಮನೆಯಲ್ಲ ಅನೇಕ ಹಸುಗಳದ್ದವು 
ಹಾಗೂ ನಮಗೆ ಸಾಕಷ್ಟು ಹಾಲು, ಮೊಸರು ತುಪ್ಪ ಸಿಗುತ್ತಿತ್ತು. 
ಆದರೆ ನನಗೆ ಒಂದು ವಿಷಯ ಹೇಳ: ನೀವೆಲ್ಲರೂ ಅನೇಕ 


ವರ್ಷಗಳಂದ ನಿಮ್ಮ ಹಳ್ಳಗಳಗೆ ಹೋಗುತ್ತಿದ್ದೀರಾ. ಆವತ್ತಿಗೂ 
ಇವತ್ತಿಗೂ ನೀವೇನಾದರೂ ವ್ಯತ್ಯಾಸ ಕಂಡಿದ್ದೀರಾ? 


ಅವರು ನನ್ನ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ 
ಎಂಬುದು ಅವರ ಮೌನದಿಂದಲೇ ತಿಆಯುತು. ಛತ್ತೀಸ್ಥಢಿ 
ಭಾಷೆಯಲ್ಲ ಶಿಕ್ಷಕರು ಅವರಿಗೆ ಸುಳವು ನೀಡಿದರು, "ನೀವು ಈ 
ಹಿ೦ದೆ ಭೇಟ ನೀಡಿದಾಗ ಹಳ್ಳ ಹೇಗಿತ್ತು. ಈಗ ಹೋದಾಗ ನಿಮಗೆ 


ಹೇಗನಿಸುತ್ತದೆ?' 


ಈಗ ಮಕ್ಕಳ೦ದ ಉತ್ತರಗಳ ಪ್ರವಾಹವೇ ಹರಿಯುತು: 


* ಕೊಳದ ನೀರು ಮೊದಲನಷ್ಟು ತಿಆಯಾಗಿ ಕಾಣಿಸುತ್ತಿಲ್ಲ. 

* ಕೆರೆಗಳು ಹಿಂದೆ ದೊಡ್ಡವಾಗಿದ್ದವು, ಆದರೆ ಈಗ 
ಕ್ಷೀಣಿಸುತ್ತಿವೆ. 

* ಕೊಳವನ್ನು ದನದ ಹಟ್ಪಯಾಗಿ ಪರಿವರ್ತಿಸಲಾಗಿದೆ. 

* ದನದ ಕೊಟ್ಟಗೆ ಇದ್ದಲ್ಲ ಮನೆಯನ್ನು ಕಟ್ಟಲಾಗಿದೆ. 


ಮಕ್ಕಳು ಚರ್ಚೆಯಲ್ಲ ಕುತೂಹಲದಿಂದ ಪಾಲ್ಗೊಂಡಿದ್ದನ್ನು 
ಕಂಡು ಶಿಕ್ಷಕರು ಆಶ್ಚರ್ಯಚಕಿತರಾದರು ಮತ್ತು ನನಗೆ 
ಹೇಳದರು, "ನೋಡಿ ಮೇಡಂ, ಈಗ ಅವರೆಷ್ಟು ಚೆನ್ನಾಗಿ ಉತ್ತರ 
ನೀಡುತ್ತಿದ್ದಾರೆ! ಇಲ್ಲದಿದ್ದರೆ, ಪರಿಸರ ವಿಜ್ಞಾನವನ್ನು ಕಲತ 
ನಂತರವೂ ಅವರಿಗೆ ಉತ್ತರ ಬರೆಯಲು ಸಾಧ್ಯವಾಗುತ್ತಿರಲಲ್ಲ.' 
ಆಗ ನಾನು ಪರಸ್ಪರ ಸಂವಹನಕ್ಲಾಗಿ ಪರಿಚಿತ ಭಾಷೆಯಲ್ಲ 
ಮಾತನಾಡುವುದು ತುಂಬಾ ಅಗತ್ಯ ಎಂಬುದನ್ನು ಅರ್ಥ 
ಮಾಡಿಕೊಂಡೆ. 


ಮಕ್ಕಳು ಮುಂದುವರಿಸಿದರು ಮನೆಯ ಮುಂದಿನ 
ಜಗಆಯನ್ನು ಒಡೆದು ಮನೆಯನ್ನು ದೊಡ್ಡದಾಗಿ ಮಾಡಲಾಗಿದೆ 
ಹಾಗೂ ದೊಡ್ಡ ಮನೆಗಳನ್ನು ನಿರ್ಮಿಸುವುದಕ್ಲಾಗಿ ಮರಗಳನ್ನು 
ಕಡಿಯಲಾಗಿದೆ. ಹಾಗಾಗಿ, ಆಟವಾಡಿ ಆಯಾಸಗೊಂಡ ನಂತರ 
ನಾವು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸ್ಥಳವೂ ಸಹ ಈಗ 
ಕಾಣಿಯಾಗಿದೆ. ಕೋವಿಡ್‌ 19೨ ಸಾಂಕ್ರಾಮಿಕ ಮಹಾಮಾರಿಯ 
ದಿನಗಳಲ್ಪ ಹಣಕಾಸಿನ ತೊಂದರೆಯಿಂದ ಕೆಲವು ಕುಟುಂಬಗಳು 
ಅವರ ತೋಟಗಳು ಮತ್ತು ದನಕರುಗಳನ್ನು 
ಮಾರಬೇಕಾಲಯುತು. ಹಾಗಾಗಿ ಈಗ ಅಲ್ಲರುವ ಮಾವಿನ 
ಹಣ್ಣುಗಳು ಮತ್ತು ಇತರ ಹಣ್ಣುಗಳನ್ನು ಕೀಳುವಂತಿಲ್ಲ ಎಂದೂ 
ಸಹ ಕೆಲವು ಮಕ್ಕಳು ಹೇಆದರು. ಈಗ, ರಜಾ ದಿನಗಳಲ್ಲ ಎಲ್ಲೂ 
ಹೋಗದೆ ತಮ್ಮ ಮನೆಗಳಲ್ಲೇ ಉಳಯುವ ಮಕ್ಕಳು 
ಮಾತನಾಡುವ ಸರದಿ ಬಂದಿತ್ತು. ಈಗ ಅವರು ಚಿಕ್ಕ ತಮ್ಮ 
ತಂಗಿಯರ ಆರೈಕೆ ಮಾಡಲು ಮತ್ತು ಮನೆಯ ಕೆಲಸದಲ್ಲಿ 
ಪೋಷಕರಿಗೆ ಸಹಾಯ ಮಾಡುವುದಕ್ಕಾಗಿ ಮನೆಯಲ್ಲೇ 
ಉಳಯಬೇಕಾಗಿತ್ತು. ತಮ್ಮಲ್ಲೂ ನೀರಿನ ಕೊರತೆ ಇದ್ದು. ಬೇಸಿಗೆ 
ಕಾಲದಲ್ಲ ನೀರನ್ನು ತುಂಬುವುದು, ಒಯ್ಯುವುದು ಹಾಗೂ 
ಶೇಖರಿಸುವುದು ಮುಂತಾದ ಕೆಲಸವನ್ನು ತಾವು ಮಾಡುವುದಾಗಿ 
ಅವರು ಹೇಳದರು. ಶಿಕ್ಷಕರು ಅವರ ಮಾತನ್ನು 
ಸಹಾನುಭೂತಿಯಿಂದ ಕೇಳಆದರು ಹಾಗೂ ನೀರಿನ ಕೊರತೆ 


ಇರುವ ಛತ್ತೀಸ್ಸಢದ ಬೇರೆಬೇರೆ ಪ್ರದೇಶಗಳಲ್ಲ ಅವರು ಕೆಲಸ 
ಮಾಡಿರುವುದರಿಂದ ಈ ಮಕ್ಕಳ ಮಾತನ್ನು ಅವರು 
ಒಪ್ಪಿಕೊಂಡರು. ಅವರು ಮಕ್ಕಳಗೆ ಕೇಆದರು: ಕೊಳದಲ್ಪ 
ಕೊಳಕು ತುಂಜದೆ ಮಾತ್ರವಲ್ಲದೆ ಅದರ ಗಾತ್ರವೂ ಕುಗ್ಗಿದೆ 
ಎಂದು ನೀವು ಹೇಳುತ್ತೀರಿ; ಆದರೆ ಕೊಳವನ್ನು ಹೇಗೆ 
ರಕ್ಷಿಸಬಹುದು ಎಂದು ನೀವು ಹೇಳುತ್ತೀರಾ? 


ಅವರು ಮಕ್ಕಳನ್ನು ಎರಡು ತಂಡಗಳಾಗಿ ವಿಂಗಡಿಸಿದರು. ಒಂದು 
ಗುಂಪನ್ನು ನಾವು ಕಾರ್ಯಕರ್ತರ ತಂಡ (Activity Group) 
ಎಂದು ಕರೆಯೋಣ. ನೆಲದಲ್ಲ ಗುಂಡಿಯೊಂದನ್ನು ತೋಡಿ 
ಅದರಲ್ಲ ನೀರನ್ನು ತುಂಬುವ ಕೆಲಸವನ್ನು ಆ ಗುಂಪಿಗೆ 
ನೀಡಲಾಯುತು. ಅದು ಒಣಗಿದಾಗ, ಅದು ಒಣಗುವುದು ನಿಲ್ಲುವ 
ತನಕ ಇನ್ನಷ್ಟು ನೀರನ್ನು ಅದಕೆ ಸುರಿಯಲಾಲಯತು. ಇನ್ನೊಂದು 
ಗುಂಪನ್ನು ಸಮೀಕ್ಷಾ ತಂಡ (Survey Group) ಎಂದು 
ಕರೆಯೋಣ. ಹಳ್ಳಗೆ ಹೋಗಿ, ಕೊಳದ ನೀರನ್ನು ಹೇಗೆ 
ಸ್ವಚ್ಛವಾಗಿಡಬಹುದು ಮತ್ತು ಕೊಳವನ್ನು ಹೇಗೆ ರಕ್ಷಿಸಬಹುದು 
ಎಂದು ಸಾರ್ವಜನಿಕರಲ್ಪ ಕೇಃಕೊಂಡು ಬರಲು ಈ ಗುಂಪಿಗೆ 
ಸೂಚಿಸಲಾಯುತು. 


ಪ್ರಯೋಗದ ಫಲಿತಾಂಶಗಳು 


ಎರಡೂ ತಂಡಗಳಗೆ ತಮ್ಮ ಅವಲೋಕನಗಳು ಮತ್ತು 
ವರದಿಗಳನ್ನು ಬರೆದು ತರಲು ತಿಅಸಲಾಲುತು. ಎರಡನೇ 
ದಿನದಂದು ಮಕ್ಕಳು ತಮ್ಮ ಫಲಅತಾಂಶದೊಂದಿಗೆ ಸಿದ್ಧರಾಗಿದ್ದರು. 
ಅವುಗಳನ್ನು ಈ ರೀತಿ ಕ್ರೋಢೀಕರಿಸಬಹುದು. 


ನಿರಂತರ ತೇವವಾಗಿ ಇರಿಸಿದ ಕಾರಣ 
ನೀರು ಉಳದುಕೊಂಡಿತು ಎಂಬುದು 
ಕಾರ್ಯಕರ್ತರ ತಂಡದ ಅವಟಲೋಕನವಾಗಿತ್ತು. 
ಅಂತರ್ಜಲವನ್ನು ಹೆಚ್ಚಿಸಬೇಕಾದರೆ ಕೊಳಗಳನ್ನು 
ಪುನಶ್ಲೇತನಗೊಳಸಿ ಅವುಗಳನ್ನು ಉಳಸಬೇಕು ಎಂದು 
ಹೇಳುವ ಮೂಲಕ ಶಿಕ್ಷಕರು ಮತ್ತು ನಾನು ಈ ಗುಂಡಿಯ 
ವಿಚಾರವನ್ನು ಕೊಳದೊಂದಿಗೆ ಸಮೀಕರಿಸಿದೆವು. 


1. ಮಣನು 
[Sec 
ಗುಂಡಿಯಲ್ಲ 


2. ಜನಸಂಖ್ಯೆಯಲ್ಲ ಹೆಚ್ಚಳ, ನಿರಂತರವಾಗಿ ತಾರಸಿ ಮನೆಗಳ 
ನಿರ್ಮಾಣ, ಮತ್ತು ಭೂಮಿಯ ದುರ್ಬಳಕೆ ಇತ್ಯಾದಿ 
ಪ್ರಮುಖ ಕಾರಣಗಳಂದಾಗಿ ಕೊಳಗಳು ಕಾಣಿಯಾಗುತ್ತಿವೆ 
ಎನ್ನುವುದು ಸಮೀಕ್ಷಾ ತಂಡದ ಉತ್ತರವಾಗಿತ್ತು. 
ಮರಗಳನ್ನು ಕಡಿಯದೆ ಅವುಗಳನ್ನು ಬೆಳೆಸುವುದು 
ಅತ್ಯಗತ್ಯ. ಕೊಳಗಳನ್ನು ಇನ್ನಷ್ಟು ಆಳಗೊಳಆಸಬೇಕೇ 
ಹೊರತು  ಗೋಮಾಕ ಮಾಡುವುದಕ್ಕಾಗಿ ಅಥವಾ 
ಮನೆಯನ್ನು ಕಟ್ಟುವುದಕ್ಷಾಗಿ ಮಣ್ಣನ್ನು ತುಂಬಸುವುದಲ್ಲ. 


ಅಂತ್ಯವೇ ಆರಂಭ 


ಕೊಳಗಳು ಹಿಂದಿನಂತಿಲ್ಲ ಹಾಗೂ ಅವುಗಳು ಮಲನಗೊಂಡಿವೆ 
ಎನ್ನುವ ವಿಷಯವು ಹೆಚ್ಚನ ಮಕ್ಕಳಗೆ ತಿಆದಿದೆ ಎನ್ನುವ 
ವಿಚಾರವು ಈ ಸಂವಾದದ ಮೂಲಕ ಹೊರಬಂತು. ಸಮಸ್ಯೆಗೆ 
ಉತ್ತರ ಪಡೆಯುವುದಕ್ಕಾಗಿ ಮಕ್ಕಳು ತಾವಾಗಿಯೇ ದಾರಿಯನ್ನು 
ಕಂಡು ಹಿಡಿದರು. 


ಮಕ್ಕಳು ಓದಲು ಇಷ್ಟಪಡುವುದಿಲ್ಲ ಅಥವಾ ತರಗತಿಯಲ್ಲ 
ಮಾತನಾಡುವುದಿಲ್ಲ ಎನ್ನುವ ತಪ್ಪು ಗ್ರಹಿಕೆಯನ್ನು ಸಹ ಈ 
ಚಟುವಟಕೆಯು ದೂರ ಮಾಡಿತು. ಅವರ ಕುತೂಹಲಕ್ಕೆ 
ಅವಕಾಶ ನೀಡುವುದು, ಅವರ ಮಾತುಗಳನ್ನು ತಾಳ್ಕಯಬುಂದ 
ಆಲಸಿಕೊಳ್ಳುವುದು ಹಾಗೂ ಅವರ ಪ್ರಶ್ನೆಗಳು ಮತ್ತು 
ಅನುಭವಗಳಗೆ ಗೌರವ ನೀಡುವುದು ಅಗತ್ಯ.ಇದು ಕೇವಲ 
ಒಂದು ಉದಾಹರಣಿಯಷ್ಟೇ. ಇಂತಹ ಅನೇಕ ವಿಚಾರಗಳನ್ನು 
ತರಗತಿಯ ಚರ್ಚಿಸಿ ಪರಿಸರ ಮತ್ತು ಪರಿಸರವು 
ಎದುರಿಸುತ್ತಿರುವ ಸವಾಲುಗಳ ಕುರಿತು ಜಾಗೃತಿ ಮತ್ತು 
ಸಂವೇದನೆಯನ್ನು ರೂಪಿಸಬಹುದು. ಇಂತಹ ಅಭ್ಯಾಸಗಳು, 
ಪರಿಸರದ ಕುರಿತು ಅವರು ಹೊಂದಿರುವ ಕಾಳಜಯನ್ನು 
ವ್ಯಕ್ತಪಡಿಸಲು ಹಾಗೂ ಪರಿಸರದ ಗುಣಮಟ್ಟವನ್ನು 
ಸುಧಾರಿಸಲು ಅಥವಾ ಕಾಪಾಡಲು ಪ್ರೇರಣಿ ಪಡೆಯಲು 
ಸಹಾಯ ಮಾಡುತ್ತವೆ. ಮಕ್ಕಳು ಸಮೃದ್ಧ ಪರಿಸರದಲ್ಲ 
ಬೆಳೆಯಲು ನಾವು ಅವಕಾಶ ಕಲ್ತ್ಪಸಿಕೊಡಖೇಕಾದರೆ ಇನ್ನಿತರ 
ಸಾಕ್ಷರತೆಗಳಂತೆ ಪರಿಸರ ಕುರಿತ ಸಾಕ್ಷರತೆಯೂ ಅತ್ಯಗತ್ಯ. 


ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಪರಿಸರ ಕುರಿತ 
ಸಾಕ್ಷರತೆಯನ್ನು ಪ್ರಾಥಮಿಕ ಶಾಲೆಗಷ್ಟೇ ಸೀಮಿತ- 
ಗೊಳಸಲಾಗಿದೆ. ಆನಂತರದ ತರಗತಿಗಳಲ್ಲ ಪರಿಸರ ಜಾಗ್ಯೃತಿಗೆ 
ಸಂಬಂಧಿಸಿದ ವಿಷಯಗಳ ಕೊರತೆ ಇದೆ. ತಮ್ಮ ಪಠ್ಯಕ್ರಮದ 
ಅಂಗವಾಗಿ ತಾವು ಕಲತ ಘಟನೆಗಳನ್ನು ಮಕ್ಷಳು ತಮ್ಮದೇ 
ಬದುಕಿನಲ್ಲ ಅನುಭವಿಸಿದಾಗ ಅವರು ಚೆನ್ನಾಗಿ ಕಅಯುತ್ತಾರೆ, 
ಮಾತ್ರವಲ್ಲದೆ ಕಅತಿರುವುದನ್ನು ನೆನಪಿಟ್ಲುಕೊಳ್ಳಲು ಅವರಿಗೆ 
ಸಾಧ್ಯವಾಗುತ್ತದೆ. ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳನ್ನು 
ಹೇಗೆ ತರಗತಿಯೊಳಗಿನ ಸಂವಾದದ ಭಾಗವಾಗಿಸಬೇಕು 
ಎಂಬುದನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯವಿದೆ. 
ಇದನ್ನು ಗಂಭೀರವಾಗಿ ಪರಿಗಣಿಸದೆ ಇದ್ದರೆ, ಪರಿಸರ ಕುರಿತ 
ಸಾಕ್ಷರತೆಯನ್ನು ಶಾಲಾ ಪಠ್ಯಕ್ರಮದಲ್ಲ ಸೇರ್ಪಡೆ- 
ಗೊಳಸುವುದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯವು 1೨೨1ರ 
ಮಧ್ಯಪ್ರವೇಶ ಮಾಡುತ್ತಿರಲಲ್ಲ. 


38 


ಪರಾಮರ್ಶನ: 

ಕೊಠಾರಿ ಆಯೋಗದ ವರದಿ, 1964-1966 
ರಾಷ್ಟ್ರೀಯ ಶಿಕ್ಷಣ ನೀತಿ, 1968 
ಸಾರ್ವಜಿನಿಕ ಹಿತಾಸಕ್ತಿ ದಾವೆ, 1991 
ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, 2005 
ಹೊಸ ಶಿಕ್ಷಣ ನೀತಿ, 2020 


ಅಂಜು ದಾಸ್‌ ಮಾಣಿಕ್‌ಪುರಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ರಾಯಪುರದ ಜಲ್ಲಾ ಸಂಸ್ಥೆಯಲ್ಲ ಸಂಪನ್ಮೂಲ 
ವ್ಯಕ್ತಿಯಾಗಿದ್ದಾರೆ. ಅವರು ರಸಾಯನ ಶಾಸ್ತ್ರದಲ್ಲ ಪಿ.ಹೆಚ್‌.ಡಿ ಮಾಡಿದ್ದು, ಇದಕ್ಟೂ ಮೊದಲು ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಗೆ 
ರಸಾಯನಶಾಸ್ತ್ರವನ್ನು ಬೋಧಿಸುತ್ತಿದ್ದರು. ವಿಜ್ಞಾನ ಮಾತ್ರವಲ್ಲದೆ ಅವರು ಭಾಷೆ ಮತ್ತು ಗಣಿತಶಾಸ್ತ್ರದ ಖೋಧನೆಯಲ್ಪಯೂ 
ತೊಡಗಿಸಿಕೊಂಡಿದ್ದಾರೆ. ಅವರು ವಿಜ್ಞಾನದಲ್ಲ (ಮುಖ್ಯವಾಗಿ ಪರಿಸರ ವಿಜ್ಞಾನದಲ್ಲ) ಆಸಕ್ತಿ ಹೊಂದಿದ್ದಾರೆ. ಇವರನ್ನು 
anju.manikpuri@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


